














CPMG/KA/ BG-GPO/13/2003-2005 1 | ವಿಶ್ವಮಾನವ ವರ್ಷ 
ಇ ಶ್ರ ಈಣಯು ಎತ್ತಿ 
( 
ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜುಲೈ ೧೫, ೨೦೦೪ (ಆಷಾಢ ೨೪, ಶಕ ವರ್ಷ ೧೯೨೬) ಸಂಚಿಕೆ ೨೯ 








ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, 
ಕೆ.ಆರ್‌. ವೃತ್ತ, ಪಿಡಬ್ಲೂ ಡಿ ಆವರಣ, ಬೆಂಗಳೂರು-560001 
ಭೂಸ್ವಾಧೀನ ಅಧಿನಿಯಮ 1894 ಕಲಂ 16(2) ರನ್ವಯ 
ಅಧಿಸೂಚನೆ ನಂ: ಎಲ್‌ಎಕ್ಯೂ:ಬಿಎಲ್‌ಆರ್‌:3:1993-94, ದಿನಾಂಕ: 16ನೇ ಜೂನ್‌ 2004 
ಸಂಖ್ಯೆ: ಎಲ್‌ಎಕ್ಕೂ:ಬಿಎಲ್‌ಆರ್‌ :3:93-94, ಭೂಸ್ವಾಧೀನ ಕಾಯ್ದೆ 1894ರ ಅಧಿನಿಯಮ 17:1961 ರಲ್ಲಿ ತಿದ್ದುಪಡಿಯಾದಂತೆ 

ಭೂಸ್ವಾಧೀನ ಅಧಿನಿಯಮ 1894 ರನ್ವಯ ಪ್ರಕರಣ 16ರ ಉಪ ಪ್ರಕರಣ (2ರ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ-7ರ ರಸ್ತೆ ವಿಸ್ತರಣೆಗಾಗಿ ಹೆಚ್ಚುವರಿಯಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ 
ಮೂಲಕ ತಿಳಿಸಿದೆ. 












































ಅನುಸೂಚಿ 
ಜಿಲ್ಲೆ ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಬೇಗೂರು ಗ್ರಾಮ: ದೊಡ್ಡತೋಗೂರು 
ಕ್ರಮ ಖಾತೆದಾರರ ಹೆಸರು ಸರ್ವೆ ನಂ. | ವಿಸ್ತೀರ್ಣ ವಿಸ್ತೀರ್ಣ ಜಮೀನನ್ನು ಸ್ವಾಧೀನ 
ಸಂಖ್ಯೆ ತರಹೆ ಪಡಿಸಿಕೊಂಡಿರುವ ದಿನಾಂಕ 
1 2 3 4 5 6 
ಶ್ರೀ:ಶ್ರೀಮತಿ 
1) | ಈರಪ್ಪ ಬಿನ್‌ ಯಲ್ವಪ್ಪ 7:1 ತರಿ 0-02 17.6.1994 
2) | ಪಿಲ್ಲಯ್ಯ ಬಿನ್‌ ಬೋಜಿರೆಡ್ಡಿ, ಅಣ್ಣಯ್ಯ 17:2 ವಟ 0-02 ವ 
3) 1|ಕೆ. ಶ್ಯಾಮಣ್ಣ 17:3 -ಪಿ- 0-06 ಹೂ 
4) | 1. ಜಯರಾಮರೆಡ್ಡಿ ಬಿನ್‌ ಪಾಪಣ್ಣ ರೆಡ್ಡಿ 18:1 -- 0-02 ಷ್ಟ 
2. ಹೆಚ್‌. ಶ್ಯಾಮಯ್ಯ ಬಿನ್‌ ಹನುಮಪ್ಪ 
5) | ಅಗದೂರಪ್ಪ 18:2 iia 0-02 ಕ 
6) | ನಾರಾಯಣರೆಡ್ಡಿ 18:3 -- 0-04 ಎ 
7) ಬಿ.ಕೆ. ಮಾರಡ್ಡಿ 18:4 -- 0-03 ಎ 
8) | ಆರ್‌. ವೆಂಕಟೇಶಪ್ಪ 3141 8 0-03 sia 
9) ಶ್ರೀನಿವಾಸರೆಡ್ಡಿ 3341 ಎ 0-03 ಎ 
10) ಶ್ರೀನಿವಾಸರೆಡ್ಡಿ 33:2 ಎ 0-02 ಎ 
11) | ಜಯಮ್ಮ ಕೋಂ ಮುನಿರೆಡ್ಡಿ, ಪ್ರಭಾಕರ್‌ 34:1 ಎಕ 0-05 ಎಕ 


























೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೧೫, ೨೦೦೪ ಭಾಗ - ೬ 






































1 2 3 4 5 6 
12) | ಶ್ರೀನಿವಾಸರೆಡ್ಡಿ 34:2 ಎಕೆ 0-02 ಎಕೆ 
13) | ಕೆ.ಜಿ. ಯಲ್ಲಪ್ಪರೆಡ್ಡಿ 35 Big 0-04 ನ 
ಪಿ.ಆರ್‌ . 172 ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, 
ಕೆ.ಆರ್‌. ವೃತ್ತ, ಪಿಡಬ್ಲೂ ಡಿ ಆವರಣ, ಬೆಂಗಳೂರು-560001 
ಭೂಸ್ವಾಧೀನ ಅಧಿನಿಯಮ 1894 ಕಲಂ 16) ರನ್ವಯ 
ಅಧಿಸೂಚನೆ ನಂ: ಎಲ್‌ಎಕ್ಯೂ:ಬಿಎಲ್‌ಆರ್‌:5:1994-95, ದಿನಾಂಕ: 16ನೇ ಜೂನ್‌ 2004 
ಸಂಖ್ಯೆ: ಎಲ್‌ಎಕ್ಕೂ:ಬಿಎಲ್‌ಆರ್‌:5:94-95, ಭೂಸ್ವಾಧೀನ ಕಾಯ್ದೆ 1894ರ ಅಧಿನಿಯಮ 17:1961 ರಲ್ಲಿ ತಿದ್ದುಪಡಿಯಾದಂತೆ 

ಭೂಸ್ವಾಧೀನ ಅಧಿನಿಯಮ 1894 ರನ್ವಯ ಪ್ರಕರಣ 16ರ ಉಪ ಪ್ರಕರಣ (2ರ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ-7ರ ರಸ್ತೆ ವಿಸ್ತರಣೆಗಾಗಿ ಹೆಚ್ಚುವರಿಯಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ 
ಮೂಲಕ ತಿಳಿಸಿದೆ. 





















































ಅನುಸೂಚಿ 
ಜಿಲ್ಲೆ ಬೆಂಗಳೂರು ತಾಲ್ಲೂಕು: ಆನೇಕಲ್‌ ಹೋಬಳಿ: ಅತ್ತಿಬೆಲೆ ಗ್ರಾಮ: ವೀರಸಂದ್ರ 
ಕ್ರಮ ಖಾತೆದಾರರ ಹೆಸರು ಸರ್ವೆ ನಂ. ವಿಸ್ತೀರ್ಣ ವಿಸ್ತೀರ್ಣ ಜಮೀನನ್ನು ಸ್ವಾಧೀನ 
ಸಂಖ್ಯೆ | ಶ್ರೀ:ಶ್ರೀಮತಿ ತರಹೆ ಪಡಿಸಿಕೊಂಡಿರುವ ದಿನಾಂಕ 
1) | ಎಂ. ದೇವಶಿಖಾಮಣಿ 16:2 ಖುಷ್ಕಿ 0-05 22.03.1992 
16:3 ಎನ್‌ಎಕೆ 0-03 1/2 ಎ 
16:4 ಎನ್‌ಎಕೆ 0-03 ಎ 
16:5 ಎನ್‌ಎಕೆ 0-04 -- 
2) | ವೆಲ್‌ಕಮ್‌ ಪುಡ್ಸ್‌ ಲಿಮಿಟೆಡ್‌ 19:2 ಖುಷ್ಕಿ 0-01 1/2 ಸ 
19:3 ಎನ್‌ಎಕೆ 0-04 -- 
10:4 ಎನ್‌ಎಕೆ 0-1 12 -”- 
3) 1|ಕೆ.ಎ.ಐ.ಡಿ.ಬಿ 2141 ಖುಷ್ಕಿ 0-03 ಆಪ 
4) | ಹೆಚ್‌.ಎನ್‌. ರಘುರಾಮರೆಡ್ಡಿ 21:2 ಎಕ್ಕಿ 0-04 ಎಕ್ಕಿ 
22:2 ಎ 0-1 1/2 ಎ 
5) | ಕೆ.ಎ.ಐ.ಡಿ.ಬಿ. 22:1 -- 0-04 -- 
6 |ಕೆ.ಎ.ಐ.ಡಿ.ಬಿ. 36 -- 0-1 1/2 ಎಸಿ 
7 |1) ಆರ್‌. ದೇವಶ್ರಿತ 
2) ಆರ್‌. ಮೋಹನದಾಸ್‌ 
3) ಆನಂದಮೋನ್‌ ಆರ್‌. 
4) ಆರ್‌. ವತ್ಸಲದಾಸ್‌ 
5) ಎಂ. ರಾಮಕ್ಟಷ್ಣದಾಸ್‌ 37:1 -”- 0-07 ಎ 
8) |ಕೆ.ಎ.ಐ.ಡಿ.ಬಿ. ಪ್ಲಾಟ್‌ ನಂ.1 ಪಾಳ್ಯ 0-18 ವ 
ಹೆಚ್‌.ಎನ್‌. ಗೋಪಾಲ ಕೃಷ್ಣ ಶೆಟ್ಟಿ ಪ್ಲಾಟ್‌ ನಂ.1ಎ ಪಾಳ್ಯ 0-18 ಎ 
ಪಿ.ಆರ್‌ . 173 ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 


ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರದ ಕಾರ್ಯಾಲಯ ಹಿರಿಯೂರು 
(ಪ್ರಕರಣ 13(4) ಹಾಗೂ ನಿಯಮ 33 ರನ್ವಯ ಪ್ರಕಟಣೆ) 
ಪ್ರಕಟಣೆ ಸಂಖ್ಯೆ: ನಯೋಪ್ರಾ:ಹಿ.ಪು:ಸಿಆರ್‌:111:04-05, ದಿನಾಂಕ: 30ನೇ ಜೂನ್‌ 2004 

ವಿಷಯ: ಸರ್ಕಾರದಿಂದ ಅಂತಿಮ ಅನುಮೋದನೆಯಾಗಿರುವ ಹಿರಿಯೂರು ಪಟ್ಟಣದ ಸ್ಥೂಲಾಭಿವೃದ್ಧಿ ಯೋಜನೆಯ ಬಗ್ಗೆ. 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 2(7)(ಬಿ) ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಯುಡಿಡಿ 145:ಎಂಐಬಿ:98 ದಿ: 27-5-1998 ರಂತೆ ಯೋಜನಾ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯೂರು ಪುರಸಭೆ 
ಯೋಜನಾ ಪ್ರಾಧಿಕಾರವು ರೂಪಿಸಿರುವ ಸ್ಥೂಲಾಭಿವೃದ್ಧಿ ಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ 
ಪ್ರಕರಣ 13(3) ರನ್ವಯ ಸರ್ಕಾರವು ಆದೇಶ ಸಂಖ್ಯೆ ನಅಇ 256 ಬೆಂರೂಪ್ರಾ 2003 ದಿ:3-2-2004ರಲ್ಲಿ ಅಂತಿಮ ಅನುಮೋದನೆ 
ನೀಡಿದೆ. ಅನುಮೋದಿತ ಸ್ಟೂಲಾಭಿವೃದ್ಧಿ ಯೋಜನೆಯ ನಕ್ಷೆ ಮತ್ತು ನಿಯಮಾವಳಿಗಳ ಪ್ರತಿಯನ್ನು ಸಾರ್ವಜನಿಕರ ಮಾಹಿತಿಗಾಗಿ 
ಹಿರಿಯೂರು ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರದ ಕಾರ್ಯಾಲಯದಲ್ಲಿ ಇಡಲಾಗಿದೆ. 
ಪಿ.ಡಿ. 3 ಮುಖ್ಯಾಧಿಕಾರಿಗಳು, ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರ ಹಿರಿಯೂರು. 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೦೪ 


೪೦೩ 





ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಕಾಯ್ದೆ ಕಲಂ 48(1)ರ ರದ್ದಿಯಾತಿ ಪ್ರಸ್ತಾವನೆ 


ನಂ: ಎಲ್‌ಎಕ್ಯೂ:ಸಿಆರ್‌/97/2002-2003, ದಿನಾಂಕ: 9ನೇ ಜೂನ್‌ 2004 


1961ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ (1) 1894 (ಕೇಂದ್ರ ಅಧಿನಿಯಮ (1) 1894)ರ 48(1)ರ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳ ಬಗ್ಗೆ ಸದರಿ ಅಧಿನಿಯಮಗಳ ಬಗ್ಗೆ ಸದರಿ ಅಧಿನಿಯಮ (4ನೇ ಉಪ ಪ್ರಕರಣದ 
ಮೇರೆಗೆ ಕ್ರಮಾಂಕ: ಎಲ್‌ಎಕ್ಯೂ:ಸಿಆರ್‌:4:02-03, ದಿನಾಂಕ: 6.3.2003 ಕರ್ನಾಟಕ ರಾಜ್ಯಪತ್ರದ ಭಾಗ 6 ರಲ್ಲಿ ಪುಟ ಸಂಖ್ಯೆ 114, 115 ರಲ್ಲಿ ಪ್ರಕಟವಾಗಿದ್ದು ಸದರಿ ಪ್ರದೇಶದಲ್ಲಿ ಈ ಪೈಕಿ ಕೆಳಕಂಡ 
ವಿಸ್ತೀರ್ಣಗಳಲ್ಲಿ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ನಾಲಾ ಹಾದು ಹೋಗಿಲ್ಲವಾದ್ದರಿಂದ ಈ ವಿಸ್ತೀರ್ಣವನ್ನು ಭೂಸ್ವಾಧೀನ ನಡವಳಿಕೆಯನ್ನು ಈ ಮೂಲಕ ರದ್ದಿಯಾತಿ ಮಾಡಲಾಗಿದೆ. 







































































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ: ತೆವರಗೋಪಗೊಂಡನಹಳ್ಳಿ 
ಪ ಅನುಭವ po ಚಕ್ಕುಬಂದಿ ರದ್ದಿಯಾದ ವಿಸ್ತೀರ್ಣ ಷರಾ 
ಷ್ಣ ಖಾತೆದಾರರ ಹೆಸರು ದಾರರ ತರಹೆ | ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತರಕ್ಕೆ ಸ.ನಂ. ದಕ್ಷಿಣಕ್ಕೆ ವಿಸೀರ್ಣ | ಆಕಾರ 
ಸಂಖ್ಯೆ ನಂ. 3 ಗ ಸ್ವ ತತ ಜದ 
ಹೆಸ ಸ.ನಂ. | ಸ.ನಂ. ಸ.ನಂ. 
1 2 3 4 5 6 7 8 9 10 11 12 
1) | ರಾಮಚಂದ್ರಪ್ಪ ಬಿನ್‌ ರಂಗಪ್ಪ ಸ್ವಂತ 169 | ಖುಷ್ಕಿ | 103 169 170 ಅರಮಗಟ್ಟ | 0-04 ಭೂದಾಖಲೆಗಳ ಸಹಾಯಕ 
ಗಡಿ ನಿರ್ದೇಶಕರು, ದಾವಣಗೆರೆ ಉಪ 

2) ಹಳದಪ್ಪ ಬಿನ್‌ ನಂದೃಪ್ಪ ಸ್ವಂತ 174 | ಖುಷ್ಕಿ | 240, 241 | 174 175 173 0-01 ವಿಭಾಗ, ದಾವಣಗೆರೆ ಇವರ ಪತ್ರ 

3) | ಮಂಜಮ್ಮ ಕೋಂ ಶೇಖರಪ್ಪ ಸ್ವಂತ 175 | ಖುಷ್ಕಿ | 238, 239 | 175 176 175 0-06 ನಂ.ಎಡಿಎಲ್‌ಆರ್‌:ಎಲ್‌ಎಕ್ಕೂ: 
4) | ಡಿ. ವೆಂಕಟಪ್ಪ ಬಿನ್‌ ದ್ವಾಮಭೋವಿ ಸ್ವಂತ 195 | ಖುಷ್ಟಿ 175 204 196 196 0-08 ಎಸ್‌ಆರ್‌:2:03-04, ದಿನಾಂಕ: 

5) | ಹನುಮಂತಪ್ಪ ಬಿನ್‌ ವೆಂಕಟಪ್ಪ ಸ್ವಂತ 196 | ಖುಷ್ಕಿ | 176, 177 | 222 196 195 0-37 20.10.2003 ಇವರ ವರದಿಯಂತೆ 

6) | ನಾರಾಯಣಪ್ಪ ಬಿನ್‌ ಚಂದ್ರಪ್ಪ ಸ್ವಂತ 220 ಖುಷ್ಕಿ 104 104 ಅಕ್ಕ ತಂಗೇರ 104 0-16 ರದ್ದು ಪಡಿಸಿದೆ. 

ಕಟ್ಟೆ ಗಡಿ 
ಜುಮ್ಲಾ | 1-32 
(ಜುಮ್ಲಾ ಒಂದು ಎಕರೆ ಮೂವತ್ತೆರಡು ಗುಂಟೆ ಮಾತ್ರ) 

ಪಿ.ಆರ್‌. 168 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೦೪ ಭಾಗ - ೬ 





ಉಪವಿಭಾಗಾಧಿಕಾರಿಗಳ ಹಾಗೂ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು, 
ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 2ನೇ ಮಹಡಿ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 1994ರ ವಿಧಿ 16(2)ರ ಅನ್ವಯ 
ಅಧಿಸೂಚನೆ ಕ್ರಮ ಸಂಖ್ಯೆ: ಎಲ್‌ಎಕ್ಕೂ:ಎಸ್‌ಆರ್‌/1/2002-03 

ಕರ್ನಾಟಕ ರಾಜ್ಯ ಸರ್ಕಾರದ ಅಧಿನಿಯಮದ 1961 ರಲ್ಲಿ ತಿದ್ದುಪಡಿಯಾದಂತೆ ಭೂ ಸ್ವಾಧೀನ ಅಧಿನಿಯಮ 1894ರ ಅನ್ವಯ ಕಲಂ 16ರ ಪ್ರಕರಣ (2) ಉಪ ಪ್ರಕರಣದ ಮೇರೆಗೆ ಈ ಮುಂದಿನ 
ಅಧಿಸೂಚನೆಯಲ್ಲಿ ಸೂಚಿಸಲಾದ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶಾಲಾ ಆಟದ ಮೈದಾನಕ್ಕಾಗಿ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಬೆಂಗಳೂರು ಇವರಿಗೆ ಭೂ ಸ್ವಾಧೀನ ಅಧಿನಿಯಮದ ಪ್ರಕರಣ 16ರ ಉಪ ಪ್ರಕರಣದ (1) ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ 
ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 











ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ಹೊಸಕೋಟೆ ಹೋಬಳಿ: ನಂದಗುಡಿ ಗ್ರಾಮ: ನಂದಗುಡಿ 
ಕ್ರ. ಸ.ನಂ. ಜಮೀನಿನ ತರಹೆ ವಿಸ್ತೀರ್ಣ ಕಟ್ಟಡ ಮಾಲ್ಕಿ ಜಮೀನನ್ನು ವಶಪಡಿಸಿಕೊಂಡಿರುವ 
ಸಂ. ದಿನಾಂಕ 
1. 61 ಖುಷ್ಕಿ 2-12 ವಾಸದ ಮನೆ ಮತ್ತು ಎರಡು ತೆಂಗಿನ ಮರಗಳು 12.3.2004 
0-03 ಖರಾಬು ಶೌಚಾಲಯ 
2-15 
































ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 165 ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894ರ ಭೂಸ್ವಾಧೀನ ಕಾಯ್ದೆ 17 ರೊಂದಿಗೆ ಓದಲಾದ ಕಲಂ 4(1)ರ ಅಡಿ ಮಾಡಿದ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂ:ಸಿಆರ್‌::19/2004-05 

ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಬೇಕಾಗುವುದೆಂದು 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರಿಗೆ ಕಂಡು ಬಂದಿದ್ದು. 

ಈ ಮೂಲಕ ತಿಳಿಯ ಪಡಿಸುವುದೇನೆಂದರೆ 1894ರ ಭೂಸ್ವಾಧೀನ ಕಾಯ್ದೆ ಕಲಂ 4ರ ಸೌಲಭ್ಯದ ಮೇರೆಗೆ (1894ರ ಕೇಂದ್ರದ 1ನೇ ಕಾಯಿದೆ) ಕರ್ನಾಟಕ ಕಾಯಿದೆ 17ರ ತಿದ್ದುಪಡಿಯಾದಂತೆ ಸದರಿ 
ಜಮೀನುಗಳ ಮೇಲೆ ಸೂಚಿಸಿದ ವಿಶಿಷ್ಟ ಉದ್ದೇಶಕ್ಕಾಗಿ ಬೇಕಾಗಿರುತ್ತದೆ. ಮತ್ತು ಸದರಿ ಕಾನೂನಿನ ಕಲಂ 4ರ ಉಪಕಲಂ (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸಲು ಜಿಲ್ಲಾಧಿಕಾರಿಗಳು, ದಾವಣಗೆರೆ 
ಜಿಲ್ಲೆ ದಾವಣಗೆರೆ ರವರು ಈ ಮೂಲಕ ಕಾರ್ಯಪಾಲನ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ನಿರ್ಮಾಣ, ಹರಪನಹಳ್ಳಿ ಇವರಿಗೆ ಕೊಟ್ಟಿರುತ್ತಾರೆ. 

ಸದರಿ ಕಾನೂನಿನ ಕಲಂ 17ರ ಉಪಕಲಂ 4ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸಲು ಕರ್ನಾಟಕ ಸರ್ಕಾರವು ತನ್ನ ಪತ್ರದ ಸಂಖ್ಯೆ: ಕಂಇ 28 ಭೂಸ್ವಾಚ 2002-03, ದಿನಾಂಕ: 20.12.2002 
ರಲ್ಲಿ ತುರ್ತುವಿಧಿ ಅನ್ವಯ ಸದರಿ ಮೇಲ್ಕಾಣಿಸಿದ ಉದ್ದೇಶಕ್ಕಾಗಿ ಕಲಂ 5-ಎ ಇದರ ಕಟ್ಟುಪಾಡು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಿದ ಜಮೀನುಗಳ ಸ್ವಾಧೀನಕ್ಕೆ ಅನ್ವಯಿಸುವುದಿಲ್ಲವೆಂದು ನಿರ್ದೇಶನವಿತ್ತಿದೆ. 

ಈ ಜಮೀನು ಭೂಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಣಿದಾರರಾಗಲೀ ಅಥವಾ ಈ ಕೆಲಸ ಮಾಡುವಲ್ಲಿ ಯಾರೂ ಅಡ್ಡಿ ಮಾಡಬಾರದೆಂದೂ ಎಚ್ಚರಿಸಲಾಗಿದೆ. ಈ 
ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಭೂಸ್ವಾಧೀನ ಪಡಿಸಿಕೊಳ್ಳಲಿರುವ ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ ಭೋಗ್ಯಕ್ಕೆ ಅಡವಿಡುವ ಅನುಭವಿಸುವ ಬದಲಾಯಿಸುವ ಅಥವಾ ಇನ್ನಾವುದೇ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೦೪ 


೪೦೫ 





ರೀತಿಯ ಅಭಿವೃದ್ದಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರ ಪೂರ್ವಾನುಮತಿ ಇಲ್ಲದೆ ಕೈಗೊಂಡಲ್ಲಿ ಭೂಸ್ವಾಧೀನ ಕಲಂ 24 (ಏಳನೇ ಖಂಡ)ದಂತೆ ಪರಿಹಾರ ಕೊಡಲು 
ಪರಿಗಣಿಸಲಾಗುವುದಿಲ್ಲವೆಂಬ ಮತ್ತು ಅಂತಿಮವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

































































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಕಸಬ ಗ್ರಾಮ: ನಿಚ್ಚಾಪುರ 
ಕ್ರಮ ಖಾತೆದಾರರ ಹೆಸರು ಖಾತೆದಾರರ: ಸರ್ವೆ | ಜಮೀನಿನ ಸರಹದ್ದು (ಸರ್ವೆ ನಂಬರ್‌ಗಳು) ಭೂಸ್ವಾಧೀನ ಭೂ 
ಸಂಖ್ಯೆ ಅನುಭವದಾರರ: | ನಂ. ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಗುವ ಕಂದಾಯ 
ಯಣಬಾರದಾರರ ಜಮೀನಿನ 
ಹೆಸರು ವಿಸ್ತೀರ್ಣ 
1 2 3 4 5 6 7 8 9 10 11 
1) | ಎಸ್‌. ಶಾಂತಮ್ಮ ಸ್ವಂತ 157ಜಿ ಖುಷ್ಕಿ ಅಡವಿಹಳ್ಳಿ ಸ.ನಂ. 150:ಬಿ | ಇದೇ ಸ.ನಂ. 157ಜಿ ಈಗಾಗಲೇ 0.10 0.10 
ಕೋಂ ಈಶ್ವರಪ್ಪ ಗ್ರಾಮದ ಗಡಿ ಭೂಸ್ವಾಧೀನವಾದ 
ಭಾಗ 
2) | ಕುರುಬರ ಸಣ್ಣ ಕೆಂಚಪ್ಪ ಸಂತ 150:ಬಿ ಖುಷ್ಕಿ ಸ.ನಂ.157:ಜಿ ಸ.ನಂ.150:ಎ ಇದೇ ಸ.ನಂ. ಈಗಾಗಲೇ 0.77 0.35 
ಬಿನ್‌ ಪಕ್ಕೀರಪ್ಪ ಅಡವಿಹಳ್ಳಿ ಸ.ನಂ.150:ಎ ಈಗಾಗಲೇ ಭೂಸ್ವಾಧೀನವಾದ 
ಗ್ರಾಮದ ಗಡಿ ಭೂಸ್ವಾಧೀನವಾದ ಭಾಗ 
ಭಾಗ ಇದೇ ಸ.ನಂ.150ಬಿ 
3) | ಹಂಪಾಪಟ್ಟದ ನಾಗರಾಜ ಸಂತ 150:ಎ ಖುಷ್ಕಿ ಸ.ನಂ.150:ಬಿ ಸ.ನಂ.149 ಇದೇ ಸ.ನಂ.150/ಎ ಈಗಾಗಲೇ 0.41 0.18 
ಬಿನ್‌ ಅಡವೆಪ್ಪ ಸ.ನಂ.150:ಬಿ ಅಡವಿಹಳ್ಳಿ ಈಗಾಗಲೇ ಭೂಸ್ವಾಧೀನವಾದ 
ಗ್ರಾಮದ ಗಡಿ ಭೂಸ್ವಾಧೀನವಾದ ಭಾಗ 
ಭಾಗ ಇದೇ ಸ.ನಂ.150ಎ 
4) ಹಂಪಾಪಟ್ಟದ ವೀರಣ್ಣ ಸಂತ 149:ಬಿ ಖುಷ್ಕಿ ಸ.ನಂ.150:ಎ ಸ.ನಂ.148:ಬಿ ಇದೇ ಸ.ನಂ.149/ಬಿ ಈಗಾಗಲೇ 0.29 0.13 
ಬಿನ್‌ ವೀರಪ್ಪ, ಹರಪನಹಳ್ಳಿ ಭೂಸ್ವಾಧೀನವಾದ 
ಭಾಗ 
5) | ಸಿಗ್ಗಿ ಮಹದೇವಕ್ಕ ಸ್ವಂತ 138:ಎಫ್‌| ಖುಷ್ಕಿ ಈಗಾಗಲೇ ಅಡವಿಹಳ್ಳಿ ಇದೇ ಅಡವಿಹಳ್ಳಿ ಗ್ರಾಮದ 0.35 0.16 
ಕೋಂ ಬಸಪ್ಪ ಭೂಸ್ವಾಧೀನ ಗ್ರಾಮದ ಗಡಿ ಸ.ನಂ.138/ಎಫ್‌ ಗಡಿ 
ವಾದ ಭಾಗ 
6) | ಭಂಗಿ ರಜಾಕ್‌ಸಾಬ್‌ ಸಂತ 148:ಬಿ ಖುಷ್ಕಿ ಸ.ನಂ.149 ಇದೇ ಸ.ನಂ. ಇದೇ ಸ.ನಂ.148/ಬಿ ಸ.ನಂ.138/ಎಫ್‌ 0.02 0.01 
ಬಿನ್‌ ಹಯಾತ್‌ಸಾಬ್‌ 148/ಬಿ 
ಪಿ.ಆರ್‌. 177 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೦೪ ಭಾಗ - ೬ 





ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894ರ ಭೂಸ್ವಾಧೀನ ಕಾಯಿದೆ ಕಲಂ 4(1)ರ ಮತ್ತು 17 (4ರ ಅನ್ವಯ ಮಾಡಿದ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂ.ಸಿಆರ್‌.131:2003-04, ದಿನಾಂಕ: 28ನೇ ಜೂನ್‌ 2004 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ದಕ್ಷಿಣ ರೈಲ್ವೆ 
ಇಲಾಖೆಯವರಿಗೆ ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡು ಬಂದಿರುತ್ತದೆ. 

1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮ 33 ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ)ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 401) ರ 
ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದ ಹಾಗೂ ಸದರಿ ಕಾಯ್ದೆಯ 4(2)ನೇಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣದ (ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದ ತುರ್ತು ಶಾಸನ ರೀತ್ಯಾ 5(ಎ) ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು 
ಸರ್ಕಾರದಿಂದ ಆದೇಶ (ನಂ.ಕಂ.ಇ:28:ಭೂಸ್ವಾಚ:2002:, ದಿನಾಂಕ:20-12-2002)ರ ಪ್ರಕಾರ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು 
ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ 
ಉಪೇಕ್ಷಿಸಲಾಗುವುದು. 























ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಹರಪನಹಳ್ಳಿ ಹೋಬಳಿ : ಹರಪನಹಳ್ಳಿ ಗ್ರಾಮ : ಅನಂತನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸರ್ವೆ ಸರಹದ್ದುಗಳು (ಸರ್ವೆ ನಂಬರ್‌) ಬೇಕಾದ ಜಮೀನಿನ ಅಂದಾಜು ಒಟ್ಟು ಭೂ 
ಸಂ. ಖಾತೆದಾರರ: ನಂಬರ್‌ ವಿಸ್ತೀರ್ಣ ವಿಸ್ತೀರ್ಣ | ಕಂದಾಯ 
ಗೇಣಿದಾರರ: ಜಮೀನಿನ , ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ ಹಾಲಿ ಮಾರ್ಗದ ವಿಸ್ತೀರ್ಣ | ಎ. ಸೆಂ. | ರೂ. ಪೈ. 
ಯಣಭಾರದಾರರ ತರಹೆ ಯಾವ ದಿಕ್ಕಿನ ಕಡೆಗೆ | ಎ. ಸೆಂ. 
ಹೆಸರು ಸ್ವಾಧೀನಪಡಿಸಲಾಗಿದೆ. 
1. | ಡಂಕಿ ರವೂಪ್‌ ಸಾಹೇಬ್‌ ಬಿನ್‌ ಬುಡೇನ್‌ಸಾಬು, ಸ್ವಂತ 91:1 ಪೈಕಿ ಖುಷ್ಕಿ | ಹರಪ 90 90:1 ಈಗಾಗಲೇ ಉತ್ತರ 0.21 0.79 0.36 
ಹ.ಹಳ್ಳಿ. ಹಳ್ಳಿ ಪೈಕಿ ಭೂಸ್ವಾಧೀನ 
ಗ್ರಾಮದ ವಾದ ಪ್ರದೇಶ 
ಗಡಿ 
91:1 ಪೈಕಿ ಖುಷ್ಕಿ 91:2 90 | ಈ.ಭೂ 91:1 ದಕ್ಷಿಣ 0.58 
ಪ್ರ. ಪೈಕಿ 







































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೦೪ ೪೦೭ 
1 2 3 4 6 ತ 8 9 10 11 12 13 
2. | ಎ. ಡಬ್ಲ್ಯೂ. ಸ್ವಂತ 91:2 ಹರಪನಹಳ್ಳಿ | 91:1 91:2 ಪೈಕಿ 91:2 ಪೈಕಿ ದಕ್ಷಿಣ 0.32 0.32 0.14 

ಗ್ರಾಮದ ಗಡಿ 
3. |1) ಕವಳೇರ ಬಸಪ್ಪ ಸ್ವಂತ 90:2 ಪೈಕಿ 91 ಮತ್ತು 29 | 90:1 90:2 ಪೈಕಿ, ಈ.ಭೂ.ಪ್ರ ಉತ್ತರ 0.15 
2) ಕವಳೇರ ತಿಪ್ಪವ್ವ ಗಂಡ ಲೇಟ್‌ ಕವಳೇರ 0.62 0.28 
ಬಸಪ್ಪ ಅನಂತನಹಳ್ಳಿ 90:2 ಪೈಕಿ 91 90:1 | ಈ.ಭೂ.ಪ್ರ. 90:2 ಪೈಕಿ ದಕ್ಷಿಣ 0.47 
4. | 1) ಹನುಮಪ್ಪ ಬಿನ್‌ ಕವಳೇರ ಬಿಷ್ಟಪ್ಪ ಸ್ವಂತ 90:1 ಪೈಕಿ 90:2 83 90:1 ಪೈಕಿ | ಈ.ಭೂ.ಪ್ರ ಉತ್ತರ 0.25 
2) ದೊಡ್ಡ ಕವಳಪ್ಪ ಬಿನ್‌ ಬಿಷ್ಟಪ್ಪ 0.61 0.27 
90:1 ಪೈಕಿ 90:2 83 ಈ.ಭೂ.ಪ್ರ. 90:1 ಪೈಕಿ ದಕ್ಷಿಣ 0.36 
5. | 1). ಡಿ. ದಾದೇಸಾಹೇಬ್‌ ಬಿನ್‌ ಲೇಟ್‌ ಡಿ. ಸ್ವಂತ 83:2 ಪೈಕಿ 90 82 83:2 ಈ.ಭೂ.ಪ್ರ | ಉತ್ತರ 0.19 
ಹುಸೇನ್‌ಸಾಬು ಹ.ಹಳ್ಳಿ ಪೈಕಿ 0.52 0.23 
2) ಮಸಲವಾಡದ ಕಾಸೀಂ ಸಾಬ್‌ ಬಿನ್‌ 83:2 ಪೈಕಿ 90 8:1 | ಈ.ಭೂ.ಪ್ರ 83:2 ಪೈಕಿ ದಕ್ಷಿಣ 0.33 
ಷೇಕ್‌ಹಾವಲಿ ಹ.ಹಳ್ಳಿ 
6. | 1) ದಾವಣಗೆರೆ ಚಮನ್‌ಸಾಬ್‌ ಬಿನ್‌ ಸ್ವಂತ 83:1 83:2 82 ಈ.ಭೂ.ಪ್ರ 83:1 ಪೈಕಿ ದಕ್ಷಿಣ 0.54 | 0.54 0.24 
ರಾಜಾಸಾಬ್‌ ಹ.ಹಳ್ಳಿ 
2) ಹಾಪೀಯಾಬೀ ಕೋಂ ದಾವಣಗೆರೆ 
ಚಮನ್‌ಸಾಬ್‌ 
7. | ಟಿ. ಗಂಗವ್ವ ತಾಯಿ ತಳವಾರ ಹೊನ್ನವ್ವ ಹ.ಹಳ್ಳಿ ಸ್ವಂತ 82:2 83 82:1 82:1 ಪೈಕಿ ಈ.ಭೂ.ಪ್ರ | ಉತ್ತರ 0.28 | 0.28 0.13 
8. | ಟಿ. ನೀಲಗಿರಿಯಪ್ಪ ಬಿನ್‌ ಲೇಟ್‌ ಟಿ. ದುರುಗಪ್ಪ ಸ್ವಂತ 82:1 ಪೈಕಿ 82:2 81 82:1 ಪೈಕಿ ಈ.ಭೂ.ಪ್ರ ಉತ್ತರ 0.27 
ಹ.ಹಳ್ಳಿ ಈ.ಭೂ.ಪ್ರ. 0.57 0.26 
82:1 ಪೈಕಿ 83 84 82:1 ಪೈಕಿ ದಕ್ಷಿಣ 0.30 
9. | ಕವಳೇರ ಗೋಣಿಪ್ಪ ಬಿನ್‌ ಬಸಪ್ಪ, ಅನಂತನಹಳ್ಳಿ ಸ್ವಂತ 81:2 ಪೈಕಿ 82 81:3 81:2 ಪೈಕಿ. | ಈ.ಭೂ.ಪ್ರ. | ಉತ್ತರ 0.43 
0.65 0.29 
ಸ್ವಂತ 81:2 ಪೈಕಿ ಈ.ಭೂ.ಪ್ರ. | 813 | ಈ.ಭೂ.ಸ್ವಾ.ಪ್ರ. | 81:2 ಪೈಕಿ ದಕ್ಷಿಣ 0.22 
10. | ಕವಳೇರ ಗೋಣಿಪ್ಪ ಬಿನ್‌ ಬಸಪ್ಪ, ಅನಂತನಹಳ್ಳಿ ಸ್ವಂತ 81:3 ಪೈಕಿ 81:2 81:1 81:3 ಪೈಕಿ ಈ.ಭೂ.ಪ್ರ | ಉತ್ತರ 0.13 
0.58 0.26 
81:3 ಪೈಕಿ 81:2 81:1 | ಈ.ಭೂಪ್ರ 81:3 ಪೈಕಿ ದಕ್ಷಿಣ 0.45 
11. | ಹಳ್ಳ ಪರಂಬೋಕು ಸ್ವಂತ 81:1 ಪೈಕಿ 81:3 79 81:1 ಪೈಕಿ. | ಈ.ಭೂ.ಪ್ರ. | ಉತ್ತರ 0.05 
0.11 0.05 
81:1 ಪೈಕಿ 81:3 78 ಈ.ಭೂ.ಪ್ರ 78 ದಕ್ಷಿಣ 0.06 



































































































































೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲೈ ೧೫, ೨೦೦೪ ಭಾಗ - ೬ 
2 3 4 6 7 8 9 10 11 12 13 
12. |1) ಗಿಡ್ಡಳ್ಳಿ ಕೊಟ್ರಪ್ಪ ಬಿನ್‌ ತಾಯಿ ಗಿಡ್ಡಳ್ಳಿ ದ್ಯಾಮವ್ವ ಸಂತ 84:1 84:1 ಪೈಕಿ | ಈ.ಭೂ.ಪ್ರ. 82 84:1 ಪೈಕಿ ದಕ್ಷಿಣ 0.15 0.15 0.07 

2) ಜಿ. ಬಸವರಾಜಪ್ಪ ಬಿನ್‌ ಜಿ. ಕೊಟ್ರಪ್ಪ 
3) ಐ.ವಿ. ಸಣ್ಣ ನಿಂಗಮ್ಮ ಕೋಂ ಐ.ವಿ. ವೀರಭದ್ರಪ್ಪ, 
ಹ.ಹಳ್ಳಿ 
13. | ಉಲವತ್ತಿ ಸಣ್ಣ ಕೆಂಚಮ್ಮ ಕೋಂ ಲೇಟ್‌ ದುರುಗಪ್ಪ, ಸಂತ 79:2 81 78 79:2 ಪೈಕಿ | ಈ.ಭೂ.ಪ್ರ. ಉತ್ತರ 0.22 0.22 | 0.10 
ಅನಂತನಹಳ್ಳಿ 
14. | ಹಳ್ಳ ಪರಂಭೋಕು 78 ಪೈಕಿ 79 63 78 ಪೈಕಿ | ಈ.ಭೂ.ಪ್ರ. ಉತ್ತರ 0.21 
0.78 - 
78 ಪೈಕಿ 81 63 ಈ.ಭೂ.ಪ್ರ.| 78 ಪೈಕಿ ದಕ್ಷಿಣ 0.57 
15. | ಎಸ್‌.ಕೆ. ಇಲಾಸ್‌ ಬಿನ್‌ ಅಲ್ಲಾಭಕ್ಷಿ ಸಾಹೇಬ್‌ ಸ್ತಂತ 63:1 ಪೈಕಿ 63:2 59 63:1 ಪೈಕಿ | ಈ.ಭೂ.ಪ್ರ. ಉತ್ತರ 0.24 
0.68 | 0.31 
63:1 ಪೈಕಿ 78 ಮತ್ತು 63:2 59 ಈ.ಭೂ.ಪ್ರ. | 63:1 ಪೈಕಿ ದಕ್ಷಿಣ 0.44 
16. | ಹನುಮಪ್ಪ ಬಿನ್‌ ಉಲವತ್ತಿ ಬಸಪ್ಪ ಸ್ವಂತ | 632 ಪೈಕಿ 78 63:1 63:2 ಪೈಕಿ | ಈ.ಭೂ.ಪ್ರ. ಉತ್ತರ 0.21 
0.25 | 0.11 
63:2 ಪೈಕಿ 78 63:1 63:2 ಪೈಕಿ 63:1 ದಕ್ಷಿಣ 0.04 
17. | ಹಳ್ಳ ಸರ್ಕಾರ 59:1 59:1 ಪೈಕಿ | ಈ.ಭೂ.ಪ್ರ. 63 59:3 ಪೂರ್ವ 0.06 0.06 - 
18. | ಪಟ್ನಾಮದ ಅಂಜಿನಪ್ಪ ತಂದೆ ಚಂದ್ರಪ್ಪ, ಹ.ಹಳ್ಳಿ ಸ್ವಂತ 59:3 59:1 ಈ.ಭೂ.ಪ್ರ.| 59:1 59:3 ಪೈಕಿ ಪೂರ್ವ 0.01 0.01 0.01 
19. | 1) ಸೈಪುಲ್ಲಾಸಾಹೇಬ್‌ ಬಿನ್‌ ಬಳಗಾರ ಅಬ್ದುಲ್‌ ಸ್ವಂತ 39:2 ಪೈಕಿ 39:2 ಪೈಕಿ 40 39:2 ಪೈಕಿ | ಈ.ಭೂ.ಪ್ರ. ಉತ್ತರ 0.10 0.51 0.18 
ರಹಿಮಾನ್‌ಸಾಬ್‌ 
2) ಬಿ.ಅಬ್ದುಲ್‌ ರಹಿಮಾನ್‌ ಬಿನ್‌ ಬಿ.ಸೈಪುಲ್ಲಾ ಸಾಬ್‌ 392 ಪೈಕಿ 39:2 ಪೈಕಿ 40 ಈ.ಭೂ.ಪ್ರ. | 39 ಪೈಕಿ ದಕ್ಷಿಣ 0.41 
20. | ಕೊಡುಬಾಳು ಅಂದಾನಪ್ಪ ಬಿನ್‌ ಭರಮಪ್ಪ, ಹೊಳಲು ಸಂತ 40 ಪೈಕಿ 39 41 40 ಪೈಕಿ | ಈ.ಭೂ.ಪ್ರ. ಉತ್ತರ 0.17 
0.71 0.32 
40 ಪೈಕಿ 39 41 ಈ.ಭೂ.ಪ್ರ. | 40 ಪೈಕಿ ದಕ್ಷಿಣ 0.54 
21. | ) ಪ್ಯಾರಿಮಾಬಿ ಕೋಂ ತಾಡಪತ್ರ ಹೈದರ್‌ ಸಂತ 41 ಪೈಕಿ 40 42 41 ಪೈ ಈ.ಭೂ.ಪ್ರ ಉತ್ತರ 0.10 
ಮಹದ್‌ಸಾಬ್‌ 0.49 | 0.22 
2) ಮಹದ್‌ಸಾಬು ಬಿನ್‌ ಖಾದರಸಾಬು 41 ಪೈಕಿ 40 42 ಪೈಕಿ | ಈ.ಭೂ.ಪ್ರ. |. 41 ಪೈಕಿ ದಕ್ಷಿಣ 0.39 
22. | ಗುಡ್ಡ ಪರಂಬೋಕು, ಯು.ಎ.ಡಬ್ಲ್ಯೂ. ಸರ್ಕಾರ | ಪೈಕಿ 41 42 ಪೈಕಿ 42 ಪೈಕಿ | ಈ.ಭೂ.ಪ್ರ ಉತ್ತರ 0.90 
5.00 - 
42 ಪೈಕಿ 41 42 ಪೈಕಿ ಈ.ಭೂಪ್ರ.| 42ಷ್ಯೆಕಿ ದಕ್ಷಿಣ 4.10 
ಒಟ್ಟು 14.45 
ಪಿ.ಆರ್‌. 178 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





